C Lee 


ಕರ್ನಾಟಕ ವಿದಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ  : 136೦ 

ಸದಸ್ಯರ ಹೆಸರು : ಶ್ರೀ ವಿಜಯಸಿಂಗ್‌ 

ಉತ್ತರಿಸುವ ದಿನಾಂಕ : 24/12/2೦21 

ಉತ್ತರಿಸುವ ಸಚಿವರು : ಸಮಾಜ ಕಲ್ಯಾಣ ಮತ್ತು ಹಿಂದುಆದ ವರ್ಗಗಳ 


ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜೀದರ್‌ ಜಲ್ಲೆಯ 
ಬಸವಕಲ್ಯಾಣ ತಾಲೂಕು ವ್ಯಾಪ್ತಿಯಲ್ಲ 1! ಮೆಟ್ರಕ್‌ ಪೂರ್ವ ಮತ್ತು 
೦2 ಮೆಟ್ರ್ಟಕ್‌ ನಂತರದ ವಿದ್ಯಾರ್ಥಿ ನಿಲಯಗಳು 
ಕಾರ್ಯನಿರ್ವಹಿಸುತ್ತಿವೆ. 


ಜೀದರ್‌ ಜಲ್ಲೆ ಬಸವಕಲ್ಯಾಣ ಹಾಗೂ 
ಹುಲಸೂರು ತಾಲ್ಲೂಕಿನಲ್ಲ ಸಮಾಜ 
ಕಲ್ಯಾಣ ಇಲಾಖೆಯಿಂದ 
ನಡೆಯುತ್ತಿರುವ ಹಾಸ್ಟೆಲ್‌ಗಳಲ್ಲ 
ಮೂಲಭೂತ ಸೌಲಭ್ಯವಿಲ್ಲದೆ 
ವಿದ್ಯಾರ್ಥಿಗಳು ತೊಂದರೆ 
ಅನುಭವಿಸುತ್ತಿರುವುವು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ;(ತಾಲ್ಲೂಕು 
ವಿವರ ನೀಡುವುದು) 


ಮೇಲೆ ತಿಆಸಿದ 1 ಮೆಟ್ರಕ್‌ ಪೂರ್ವ ವಿದ್ಯಾರ್ಥಿ ನಿಲಯಗಳ ಪೈಕಿ 
ಹುಲಸೂರು ಕಂದಾಯ ತಾಲೂಕು ವ್ಯಾಪ್ತಿಯಲ್ಲ ೦3 ಮೆಟ್ರಕ್‌ 
ಪೂರ್ವ ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಸದರಿ 
ವಿದ್ಯಾರ್ಥಿ ನಿಲಯಗಳಕಲ್ಲ ಎಲ್ಲಾ ರೀತಿಯ ಮೂಲಭೂತ 
ಸೌಲಭ್ಯಗಳನ್ನು ಕಲ್ತಸಲಾಗಿರುತ್ತದೆ. 


ತಾಲ್ಲೂಕುಗಳಲ್ಲ ಸಮಾಜ ಕಲ್ಯಾಣ 
ಇಲಾಖೆಯಿಂದ ನೀಡಲಾಗುತ್ತಿರುವ 
ವಿದ್ಯಾರ್ಥಿನಿಲಯಗಳು ಎಷ್ಟು ; 
ವಿದ್ಯಾರ್ಥಿನಿಲಯಗಳು ಬಾಡಿಗೆ 
ಕಟ್ಟಡದಲ್ಲ ನಡೆಯುತ್ತಿದ್ದು ಯಾವ 
ಯಾವ ವಿದ್ಯಾರ್ಥಿನಿಲಯಗಳು 
ಪ್ರಂತ ಕಟ್ಟಡಗಳನ್ನು 
ನಡೆಯುತ್ತಿವೆ? (ತಾಲ್ಲೂಕುವಾರು 

ವಿವರ ನೀಡುವುದು) 


ಸಮಾಜ ಕಲ್ಯಾಣ ಇಲಾಖೆಯಿಂದ ಜೀದರ್‌ ಜಲ್ಲೆಯಲ್ಲ ಒಟ್ಟು 
61 ವಿದ್ಯಾರ್ಥಿ ನಿಲಯಗಳನ್ನು ನಿರ್ವಹಿಸಲಾಗುತ್ತಿದ್ದು, 
ತಾಲ್ಲೂಕುವಾರು ವಿದ್ಯಾರ್ಥಿನಿಲಯಗಳ ವಿವರ ಹಾಗೂ ಸ್ವಂತ 
ಕಟ್ಟಡ/ಬಾಡಿಗೆ ಕಟ್ಟಡಗಳನ್ನು ನಿರ್ವಹಿಸಲಾಗುತ್ತಿರುವ ವಿವರಗಳು 
ಕೆಳಕಂಡಂತಿದೆ. 


ಸಕಇ 5೦5ರ ಪಕವಿ ೭೦೭೦1 


